ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾ೦ಕ 22ನೇ ಜುಲೈ, 2014 
(ಸಮಯ: ಬೆಳಗ್ಗೆ 10.೦೦ ಗಂಟಿಗೆ) 


1. ವರದಿಗಳನ್ನೊಪ್ಪಿಸುವುದು 


. ಶ್ರೀ ಅಪ್ತಾಜ, ಸಿ.ಎಸ್‌. ನಾಡಗೌಡ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು 
ಪಂಚಾಯತ್‌ ರಾಜ್‌ ಸಮಿತಿ) ಅವರು 2೦13-14ನೇ ಸಾಅನ ಸು ಸ್ಥಳೀಯ ಸಂಸ್ಥೆಗಳ 
ಮತ್ತು ಪಂಚಾಯತ್‌ ರಾಜ್‌ ಸಮಿತಿಯ ಆರನೇ ವರದಿಯನ್ಕೊಪ್ಲಿಸುವುದು. 


. ಶ್ರೀ ಮಾಅಕಯ್ಯ ವೆಂಕಯ್ಯ ಗುತ್ತೇದಾರ್‌ (ಅಧ್ಯಕ್ಷರು, ಅಂದಾಜುಗಳ ಸಮಿತಿ) 
ಅವರು 2೦13-14ನೇ ಸಾಅನ ಅಂದಾಜುಗಳ ಸಮಿತಿಯ ಎರಡನೇ ಮತ್ತು ಮೂರನೇ 


ವರದಿಗಳನ್ನೊಪ್ರಿಸುವುದು. 


2. ಅರ್ಜಯನ್ನೊಪ್ಪಿಸುವುದು 


ಶ್ರೀ ಆರ್‌. ಅಖಂಡ ಶ್ರೀನಿವಾಸ ಮೂರ್ತಿ (ಸದಸ್ಯರು, ಅರ್ಜಗಳ ಸಮಿತಿ) ಹ 
ದಿನಗೂಅ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ನೌಕರರು ಖಾಯಂಗೊಂಡು ಸೆ 
ಸಲ್ಲಸಿ ನಿವೃತ್ತಿಯಾದ ನಂತರ ಅವರಿಗೆ ಪಿಂಚಣಿ ಸೌಲಭ್ಯ ಒದಗಿಸುವ Ae 
ಅಜರ್ಜಯನ್ನೊಪ್ಲಿಸುವುದು. 


I. ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ)ವಿಧೇಯಕ, 2014 
ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


I. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಗೃಹ ರಕ್ಷಕ ದಳ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಕೆ.ಜೆ. ಜಾರ್ಜ್‌ (ಗೃಹ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಗ್ಯ ಹ ರಕಕ ದಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸು ದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


ಹ 


2. ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 
(ವಿಶೇಷ ಉಪಬಂಧಗಳು) ವಿಧೇಯಕ, 2೦14 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು)ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ 


ಭಾ ಶುಲ ನಿಗದಿ) (ವಿಶೇಷ ಉಪಬಂಧಗಳು)ವಿಧೇಯಕವನ್ನು 
೯ಲೋಚಿಸಬೇಕೆಂದು ಸೂಚಿಸುವುದು: 


ಆ) he ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ ಹಾಗೂ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು 
ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 


22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಆ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ, ಚರ್ಚೆ ಹಾಗೂ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
2೦ ಲೋಕೋಪಯೋಗಿ 
21 ಜಲಸಂಪನ್ಮೂಲ 
5. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ತೆರಡನೇ ಪಟ್ಟ 


ಆ)(1) ದಿನಾ೦ಕ ೦1.೦7.2೦14ರ ಏಳನೇ 
ಪಟ್ಟಂಬ೦ದ ತಡೆಹಿಡಿಯಲಾದ ; ನಗರಾಭವೃದ್ಧಿ ಸಚಿವರು 
ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 101732) 


(11) ದಿನಾಂಕ ೦1.೦7.೭೦14ರ ಏಳನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ಮುಖ್ಯಮಂತ್ರಿಯವರು 
ಶ್ರೀ ಐಹೋಳೆ ಡಿ. ಮಹಾಅ೦ಗಪ್ಪ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 102(734) 
ಪು.ತಿ.ನೋ., 


(111)ದಿನಾ೦ಕ 26.೦೮.೨೦14ರ ನಾಲ್ಕನೇ ಕಾನೂನು, ನ್ಯಾಯ ಮತ್ತು 


ಪಟ್ಟಂ೦ದ ವರ್ಗಾವಣೆಗೊಂಡ ಮಾನವ ಹಕ್ಕುಗಳು ಹಾಗೂ 
ಶ್ರೀ ಪಿ. ರಾಜೀವ್‌ ಅವರ ಸಂಸದೀಯ ವ್ಯವಹಾರಗಳು, 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: ೮5321 ಶಾಸನ ರಚನೆ ಮತ್ತು 


ಪಶುಸಂಗೋಪನೆ ಸಚಿವರು 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ತೆರಡನೇ ಪಟ್ಟ 


6. ಅಧಿಕೃತ ನಿರ್ಣಯ 


ಶ್ರೀ ಟ.ಜ. ಜಯಚಂದ್ರ, ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು:- 


“ಭಾರತ ಸಂವಿಧಾನದ ಭಾಗ-x೪।। ರ ಅಧ್ಯಾಯ 111 ರಲ್ಲನ ಅನುಚ್ಛೇದ 348(2)ರ 
ಮೇರೆಗೆ ಕರ್ನಾಟಕ ರಾಜ್ಯ ಉಚ್ಛ ನ್ಯಾಯಾಲಯದಲ್ಲನ ನಡವಳಕೆಗಳನ್ನು ರಾಜ್ಯದ 
ಅಧಿಕೃತ ಭಾಷೆಯಾದ ಕನ್ನಡದಲ್ಲ ನಡೆಸಲು ಅನುವಾಗುವಂತೆ ರಾಜ್ಯ ಘನತೆವೆತ್ತ 
ರಾಜ್ಯಪಾಲರು, ಘ ಘನತೆವೆತ್ತ "ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆಯಬೇಕೆಂದು ಈ 
ಸದನವು ಸರ್ವಾನುಮತದಿಂದ ಒತ್ತಾಯಿಸುವುದು". 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


